ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1766(2048) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 

ವಿಷಯ: ಕೊಡಗು ಜಿಲ್ಲೆಯ ಶನಿವಾರಸಂತೆ ಬಾಗದಲ್ಲಿ ಭಾರಿ ಮಳೆಯಿಂದ ಆಗಿರುವ ಹಾನಿ ಕುರಿತು 
(ಅ) ಕೊಡಗು ಜಿಲ್ಲೆಯ ಶನಿವಾರ ಸಂತೆ ಭಾಗದಲ್ಲಿ ಇತ್ತೀಚೆಗೆ ಮಂಜುಗಡೆ ಸಹಿತ 


ಬಾರಿ ಮಳೆಯಿಂದ ಸಾಕಷ್ಟು ಬೆಲೆ ಹಾನಿಯಾಗಿ, ರೈತರು ತೀವ್ರ ಸಂಕಷ್ಟಕ್ಕೆ 
ಸಿಲುಕಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಎಷ್ಟು ಮೊತ್ತದ ಮತ್ತು ಎಷ್ಟು ವಿಸೀರ್ಣದ ಬೆಳೆ ಹಾನಿಯನ್ನು 
ಅಂದಾಜು ಮಾಡಲಾಗಿದೆ; 


(ಇ) ಸದರಿ ನಷ್ಟಕ್ಕೀಡಾದ ರೈತರಿಗೆ ಸೂಕ್ತ ಪರಿಹಾರ ಬೀಡಲಾಗಿದೆಯೇ; ಇದುವರೆಗೂ 
ಪರಿಹಾರ ನೀಡದಿದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ಅವರಿಗೆ ಪರಿಹಾರ 
ನೀಡಲಾಗುವುದು? 


